ಕರ್ನಾಟಕ ವಿಧಾನ ಪರಿಷತ್ತು 


; ಶೀ ಎಂ. ನಾರಾಯಣ ಸ್ಥಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಗೋಹತ್ಯೆ ನಿಷೇಧ ಕಾಯ್ದೆ ಕಾನೂನು ಜಾರಿಗೆ ಬಂದ 
ನಂತರ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರು 
ಗಂಡು ಕರುಗಳನ್ನು ಹುಟ್ಟಿದ ತಕ್ಷಣ ತಾಯಿಯಿಂದ 
ಬೇರ್ಪಡಿಸಿ, ಗೋಶಾಲೆ-- ಗಳ ಮುಂದೆ ಮತ್ತು 
ಅರಣ್ಯಗಳಲ್ಲಿ ಬಿಟ್ಟು: ಬರುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1998 

ಉತ್ತರಿಸಬೇಕಾದ ದಿನಾಂಕ 24.03.2021. 

ಉತ್ತರಿಸಚೇಕಾದ ಸಚಿವರು ಮಾನ್ಯ ಪಶುಸಂಗೋಪನೆ ಸಚಿವರು. 
ಕ್ರಸಂ ಉತ್ತರಗಳು 
ಆಅ 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಕರುಗಳನ್ನು ನಿರ್ವಹಣೆ ಮಾಡಲು ರೈತರಿಗೆ ಪ್ರತಿದಿನ 
[ನಾಶ ನ 


150 ರಿಂದ 200 ರೂಪಾಯಿಗಳವರೆಗೆ ವೆಚ್ಚವಾಗು 
ತಿದ್ದು, ರೈತರಿಗೆ ಸರ್ಕಾರದಿಂದ ಗಂಡು ಕರುಗಳ 
ನಿರ್ವಹಣೆಗೆ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆಯೇ; 


ಶೈತರ ಕರುಗಳ ನಿರ್ವಹಣೆಗೆ ಯಾವುದೇ ನಿರ್ವಹಣಾ | 
ವೆಚ್ಚ ನೀಡುತ್ತಿಲ್ಲ. ರೈತರು ತಮ್ಮ ಗಂಡು ಕರುಗಳನ್ನು 
ಹತ್ತಿರದ ಗೋಶಾಲೆಗೆ ಬಿಡಬಹುದಾಗಿದೆ. 


ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದ 


ನಂತರ . ಎಷ್ಟು . ಕರುಗಳನ್ನು ಗೋಶಾಲೆಗಳಿಗೆ 


ಬಿಡಲಾಗಿದೆ; ಸರ್ಕಾರದಿಂದ ಎಷ್ಟು ಗೋಶಾಲೆಗಳನ್ನು 


ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದ 
ನಂತರ 31 ಕರುಗಳನ್ನು ಗೋಶಾಲೆಗಳಿಗೆ ಬಿಡಲಾಗಿದೆ. 


ಕರುಗಳ ನಿರ್ವಹಣೆಗಾಗಿ ಪ್ರತ್ಯೇಕವಾಗಿ " ಗೋಶಾಲೆ 


ಕರುಗಳ ನಿರ್ವಹಣೆಗಾಗಿ ತೆರೆಯಲಾಗಿದೆ? (ಮಾಹಿತಿ | ತೆರೆದಿರುವುದಿಲ್ಲ. 

ನೀಡುವುದು) j 

ಪಸಂಮೀ ಇ-122 ಸಲೆವಿ 2021 
ವ (MS 
ಪಭು ಬೆ ಚಫ್ಲಾಣ್‌ 


ಪಶುಸಂಗೋಷಕ 


